104 


ಎಲ್ಲರಿಗೂ ಶಿಕ್ಷಣವನ್ನು ಒದಗಿಸುವ ಸರಕಾರದ ದೃಢವಾದ 
ಪ್ರಯತ್ನದ ಹೊರತಾಗಿಯೂ, ಆರು ಮತ್ತು ಹದಿಮೂರು 
ವಯಸ್ಸಿನೊಳಗಿನ 1.೨ ಮಿಆಯನ್‌ ಮಕ್ಕಳು ಶಾಲೆಬುಂದ 
ಹೊರಗೆಯೇ ಉಳದಿದ್ದಾರೆ. ಇವರಲ್ಲ ಬಹುತೇಕ ಮಕ್ಷಳು 
ಅಭವೃದ್ಧಿಯ ಅಂಚಿನಲ್ಪರುವ ಸಮುದಾಯಕ್ಕೆ ಸೇರಿದವರು. 
ಇಂತಹ ಒಂದು ಪರಿಸ್ಥಿತಿಯು ಹೋಷಕರ ಮನೋಭಾವದಲ್ಪ ಆದ 


ಸ್ಥಿತ್ಯಂತರಗಳಂದಾಗಿ ಬದಲಾಗುತ್ತಿದ್ದರೂ, ಮುಸ್ಲಿಂ 
ಸಮುದಾಯದಲ್ಲ ಭೌಗೋಆಕ ಸಂಚಾರದ ನಿರ್ಬಂಧಗಳನ್ನು 
ಹೇರಲ್ಲಡುವ ಕಾರಣದಿಂದಾಗಿ ಆ ಸಮುದಾಯದ ಹೆಣ್ಣುಮಕ್ಕಳಗೆ 
ಶಿಕ್ಷಣದ ಅವಕಾಶಗಳು ಸಾಕಷ್ಟು ದೊರಕುತ್ತಿಲ್ಲ. ಶಿಕ್ಷಣದಿಂದ 
ದೊರಕುವ ಪ್ರಯೋಜನಗಳನ್ನು ಅರಿತುಕೊಂಡ ಮೇಲೆ, 
ಉದಾಹರಣಿಗೆ, ಹೆಣ್ಣು ಮಕ್ಕಳಗೆ ಉತ್ತಮ ಮದುವಿ ಸಂಬಂಧಗಳು 
ದೊರಕುವ ಭರವಸೆ ಮತ್ತು ಅದರ ಪರಿಣಾಮವಾಗಿ ಅವರ 
ಮುಂದಿನ ತಲೆಮಾರು ಸುಶಿಕ್ಷಿತರಾಗುವ ಹೆಚ್ಚನ ಅವಕಾಶಗಳು 
ಒದಗುವುದು, ಇವೆಲ್ಲವನ್ನೂ ಮನಗಂಡ ಪೋಷಕರು ಈಗ 
ಗುಣಮಟ್ಟದ ಶಿಕ್ಷಣಕ್ಸಾಗಿ ಒಂದಷ್ಟು ಹಣ ವ್ಯಯ ಮಾಡುವುದಕ್ಕೆ 
ಸಿದ್ಧವಾಗಿದ್ದಾರೆ. ಸಾರ್ವಜನಿಕ ಶಿಕ್ಷಣದ ಕಳಪೆ ಗುಣಮಟ್ಟದ 
ಕಾರಣದಿಂದಾಗಿ ಖಾಸಗಿ ಮಾರುಕಲ್ಲೆಯು ಬೆಳೆದು ನಿಲ್ಲುವುದಕ್ಕೆ 
ಕಾರಣವಾಗಿದ್ದು, ಅಲ್ಲ ಮಿಷನ್‌ ಎಂದು ಕರೆಯಲ್ಲಡುವ ವಸತಿ 
ಸಹಿತ ಸಂಸ್ಥೆಗಳು ಹೆಣ್ಣುಮಕ್ಕಳ ಭೌಗೋಆಕ ಸಂಚಾರದ 
ಸಮಸ್ಯೆಗಳಗೆ ಪರಿಹಾರವನ್ನು ಮುಂದೆ ಇಟ್ಟಿವೆ. 


ಬದಿಜತುಲ್‌ ಕುಬ್ರ ಗರ್ಲ್‌ ಮಿಷನ್‌ (ಕೆಕೆಜಮ್‌) ಹೆಣ್ಣು ಮಕ್ಕಳಗೆ 
ಮಾತ್ರ ಶಿಕ್ಷಣ ಒದಗಿಸುವ ಅಂತಹ ಒಂದು ಸಂಸ್ಥೆ. ಆ ಸಂಸ್ಥೆ 
ಇಲ್ಲವಾಗಿದ್ದರೆ ಬಹುಶಃ ಬಹಳಷ್ಟು ಹೆಣ್ಣುಮಕ್ಕಳು ಶಾಲೆಯಿಂದ 
ದೂರವುಳಯುತ್ತಿದ್ದರು. ಎಲ್ಲವನ್ನು ಒಂದೇ ಸೂರಿನಡಿ ಒದಗಿಸುವ 
ಸಾಮರ್ಥ್ಯದಿಂದಾಗಿ ಕೆಕೆಜಎ೦ಂಯು ವಿಶಿಷ್ಟವೆನಿಸಿದೆ ಎಂದು ಅಲ್ಪ್ಲನ 
ವಿದ್ಯಾರ್ಥಿಗಳು ಹೇಳುತ್ತಾರೆ. ಟ್ಯೂಷನ್‌, ಆಹಾರ ಮತ್ತು ವಸತಿಗಾಗಿ 
ಅತ್ಯಲ್ಪ ಮಾಸಿಕ ಶುಲ್ಗವನ್ನು ಪಡೆಯಲಾಗುತ್ತದೆ. ನಿಗದಿತ 
ಪಠ್ಯಕ್ರಮದ ಜೊತೆಗೆ ಕೆಕೆಜಎಂ ವಿದ್ಯಾರ್ಥಿಗಳ ಅನುಭವಗಳನ್ನು 
ಹೆಚ್ಚಿಸಲು ಡಿಜಟಲ್‌ ತಂತ್ರಾಂಶಗಳನ್ನು ಬಳಸಲು ಶ್ರಮಿಸುತ್ತಿದೆ. 
ಸ್ಲೈಪ್‌ ಮೂಲಕ ವರ್ಚುವಲ್‌ ಇಂದ್ದೀಷ್‌ ತರಗತಿಗಳನ್ನು 
ನಡೆಸುವುದಕ್ಕಾಗಿ ಅದು ಆ್ಯನ್‌ ಫೌಂಡೇಷನ್‌ ಎಂಬ ಲಾಭರಹಿತ 
ಸಂಸ್ಥೆಯ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ಫೌಂಡೇಷನ್‌ನ 
ಸ್ಟಯಂಸೇವಕ ಬೋಧಕರು ಹುಡುಗಿಯರ ಉದ್ಯೋಗಾರ್ಹತೆ- 
ಯನ್ನು ಹೆಚ್ಚಿಸಲು ಗುಂಪಿನಲ್ಲ ಓದುವುದು. ಬರೆಯುವುದು ಮತ್ತು 
ಸಂಭಾಷಣಾ ತರಬೇತಿಯನ್ನು ಒಳಗೊಂಡ ತರಗತಿಗಳನ್ನು 
ನಡೆಸುತ್ತಾರೆ. ಬೋಧಕರೊಂದಿಗಿನ ನಿರಂತರ ಮಾತುಕತೆಯು 
ಹೊರಗಿನ ಪ್ರಪಂಚವನ್ನು ನೋಡಲು ಹುಡುಗಿಂಶುರಿಗೆ 
ಕಿಟಕಿಯೊಂದನ್ನು ತೆರೆದು ಕೊಡುತ್ತಿದೆ ಮತ್ತು ಆ ಮೂಲಕ ಅವರ 
ತಿಳುವಳಕೆಯ ಪರಿಧಿಯನ್ನು ವಿಸ್ತರಿಸುತ್ತಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಖಾಸಗಿ ಮಿಷನ್‌ಗಳು ಯಾಕೆ ಇಷ್ಟು ಜನಪ್ರಿಯ? 


ಶಿಕ್ಷಣದ ಹಕ್ಕು (ಆರ್‌ಟಳಇ) ಕಾಂಡ್ಲಿ ಯಂ ಶಾಲೆಯಂದ 
ಹೊರಗುಳಯುವ ಮಕ್ಕಳನ್ನು. ವಿಶೇಷವಾಗಿ 14 ವರ್ಷದೊಳಗಿನ 
ಮಕ್ಷಳ ಸಂಖ್ಯೆಯನ್ನು ಕಡಿಮೆಗೊಆಳಸುವ ಸಾಧನವಾಗಿದೆ. 
2೦14ರಲ್ತ. ಶೇಕಡಾ 6.4ರಷ್ಟು ಪ್ರಾಥಮಿಕ ಶಾಲಾ ವಯಸ್ಸಿನ 
ಮಕ್ಕಳು ಮತ್ತು ಶೇಕಡಾ 5.7ರಷ್ಟು ಪ್ರೌಢಶಾಲಾ ವಯಸ್ಸಿನ ಮಕ್ಕಳು 
ಶಾಲೆಯಿಂದ ಹೊರಗುಳದಿದ್ದರು. ಎಲ್ಲಾ ಮಕ್ನಳಗೂ ಶಾಲಾ 
ಅವಕಾಶವನ್ನು ಒದಗಿಸಿಕೊಡುವಲ್ಲ ಗಣನೀಂರು ಪ್ರಗತಿ 
ಸಾಧ್ಯವಾಗಿದ್ದರೂ. ಜನಸಂಖ್ಯೆಯ ಭಾರೀ ಗಾತ್ರದ ಕಾರಣದಿಂದಾಗಿ 
ಘೇ ಎರಡೂ ಶೇಕಡಾವಾರು ಅಂಕೆಗಳನ್ನು ಕೂಡಿದಾಗ ಸುಮಾರು 
1.9೨ ಮಿಲಅಯನ್‌ ಮಕ್ಕಳು (6ರಿಂದ 13 ವರ್ಷ) ಶಾಲೆಯುಂದ 


ಹೊರಗುಳದಂತೆ ಆಗುತ್ತದೆ.” 


ಶಾಲೆಯಿಂದ ಹೊರಗೆ ಉಳಯುವ ಪ್ರವೃತ್ತಿ ಮುಸ್ಲಿಂ ಮಕ್ಕಳಲ್ಲ 
ಗಣನೀಯವಾಗಿ ಚಾಲ್ಲಯಲ್ಪದೆ. ಈ ಹೊರಗುಳಯುವಿಕೆಯ 
ಪ್ರಮಾಣವು ಎರಡೂ ವಯೋಮಾನದ ಗುಂಪಿನವರಲ್ಲೂ ಇತರೆ 
ಧಾರ್ಮಿಕ ಗುಂಪುಗಳ ಮಕ್ಷಳಲ್ಲ ಇರುವುದಕ್ಕಿಂತ ಹೆಚ್ಚಿನ 
ಪ್ರಮಾಣದಲ್ಲದೆ. ಈ ಪ್ರಮಾಣವು ಕಿರಿಂಶು ಪ್ರಾಥಮಿಕ 
ವಯೋಮಾನದ ಮಕ್ಷಳಲ್ಪ ಶೇಕಡಾ ೨.1 ಇದ್ದು. ರಾಷ್ಟ್ರೀಯ 
ಸರಾಸರಿಗಿಂತ ಬಹಳವೇ ಹೆಚ್ಚಾಗಿದೆ. ಶಿಕ್ಷಣದ ವೆಚ್ಚ, ಜೊತೆಗೆ 
ಕೆಲಸಕ್ಕೆ ಹೋಗಲಾರದೆ ಆದಾಯದಲ್ಲ ಆಗುವ ಕಡಿತದಂತಹ 
ಹಣಕಾಸಿನ ಹೊರೆ ಇದರಲ್ಲ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದು. ಈ 
ವಿದ್ಯಾರ್ಥಿಗಳು ಅನಿವಾಂರ್ಯವಾಗಿ ಶಾಲೆಯಬುಂದ 
ಹೊರಗುಳಯುವುದು ಸಾಮಾನ್ಯವಾಗಿದೆ. 


ಚಾರಿತ್ರಿಕವಾಗಿ. ಹುಡುಗಿಯರ ಶಾಲೆ ತೊರೆಯುವ ಪ್ರವೃತ್ತಿಯ 
ದರವು ಹುಡುಗರಲ್ಲ ಇರುವುದಕ್ಕಿಂತಲೂ ಹೆಚ್ಚಿಗೆ ಇಡದೆ. ಕ ದರವು 
ಪ್ರಾಥಮಿಕ ಹಂತದಿಂದ ಮುಂದಕ್ಕೆ ಹೋದಂತೆ ಇನ್ನಷ್ಟು ಏರುತ್ತಾ 
ಹೋಗುತ್ತದೆ. ಆರ್ಥಿಕ ಮುಧ್ದಟ್ಟನ ಜೊತೆಗೆ ಇತರೆ ಕೆಲವು ಅಂಶಗಳು 
ಹುಡುಗಿಯರ ಸಂದರ್ಭದಲ್ಲ ಅಸಮಾನ ಪರಿಣಾಮವನ್ನು 
ಜರುವುದು ಕಾಣುತ್ತದೆ. ಮುಸ್ಲಿಂ ನೆರೆಹೊರೆಯಲ್ಲ ಇತರರಿಗಿಂತ 
ಕಡಿಮೆ ಸಂಖ್ಯೆಯ ಶಾಲೆಗಳರುವುದು ಸಾಮಾನ್ಯವಾಗಿದೆ. 
ಹುಡುಗರು ತಾವು ಬಯಸಿದ ಶಿಕ್ಷಣವನ್ನು ಹುಡುಕುತ್ತಾ ದೂರದ 
ಊರಿಗೆ ಪ್ರಯಾಣಿಸಲು ಸಾಧ್ಯವಿದೆ. ಆದರೆ ಹೆಣ್ಣುಮಕ್ಕಳಗೆ ಇದು 
ಸಾಧ್ಯವಿಲ್ಲ. ಶಾಲೆಗಳಗೆ ಪ್ರವೇಶ ಸಾಧ್ಯವಿದ್ದಾಗಲೂ ಮೂಲ 
ಸೌಕರ್ಯಗಳ ಕೊರತೆ ಶಾಲೆಗಳ೦ಂದ ಹೊರಗುಆಯುವುದಕ್ಕೆ 
ಕಾರಣವಾಗುವುದೂ ಸಾಮಾನ್ಯವಾಗಿದೆ. ಗ್ರಾಮೀಣ ಭಾಗದ 
ಮೂರರಲ್ಲ ಒಂದರಷ್ಟು ಶಾಲೆಗಳಲ್ಲ ಹೆಣ್ಣುಮಕ್ಷಳಗೆ 
ಶೌಚಾಲಂಯಗಳೇ ಇರುವುದಿಲ್ಲ. ಶೌಚಾಲಯಗಳು ಇರುವ 
ಶಾಲೆಗಕಲ್ಲ ಕಾಲು ಭಾಗದಷ್ಟು ಶೌಚಾಲಯಗಳು ಬಳಕೆಗೆ 


ಯೋಗ್ಯವಾಗಿ ಇರುವುದಿಲ್ಲ." 


ಶಾಲೆಗಳಗೆ ಪ್ರವೇಶ ದೊರಕುವುದರ ಆಚೆಗೂ ಈ ಸಮಸ್ಯೆಯು 
ಚಾಚಿಕೊಂಡಿದೆ. ಶಾಲೆಯ ಒಳಗಿನ ತಮ್ಮ ಕಲಕೆಗೆ ಪೂರಕವಾಗಿ 
ಹಣ ವ್ಯಯುಸಬಲ್ಲ ವಿದ್ಯಾರ್ಥಿಗಳು ಪಸಳೀಯ ಖಾಸಗಿ ಟ್ಯೂಷನ್‌ 
ತರಗತಿಗಆಗೆ ಗುಂಪುಗುಂಪಾಗಿ ಹೋಗುತ್ತಾರೆ. ಮುಸ್ಲಿಂ 
ಸಮುದಾಯ ಪ್ರಧಾನವಾಗಿರುವ ಪ್ರದೇಶಗಳಲ್ತ್ಲ ಶಾಲೆಗಳು 
ಇಲ್ಲದಿರುವ ಕಾರಣಕ್ಸೆ. ಖಾಸಗಿ ಟ್ಯೂಷನ್‌ ಬೋಧಕರೂ 
ಇರುವುದಿಲ್ಲ. ಈ ಕಾರಣಕ್ಕೆ ಈ ಸಮುದಾಯದಲ್ಲ ಸಾಮಾನ್ಯವಾಗಿ 
ಕಳಪೆ ಗುಣಮಟ್ಟದ ಶಿಕ್ಷಣವನ್ನು ಕಾಣುತ್ತೇವೆ. ಮತ್ತೆ. ಮುಸ್ಲಿಂ 
ಹುಡುಗರು ಖಾಸಗಿ ಬೋಧಕರನ್ನು ಹುಡುಕುತ್ತ ದೂರದ ಸ್ಥಕಗಳಗೆ 
ಪ್ರಯಾಣಿಸಲು ಸಾಧ್ಯವಾದರೆ, ಹೆಣ್ಣುಮಕ್ಕಳಗೆ ಭೌಗೋಳಆಕ 
ಚಲನೆಯ ಅವಕಾಶ ಅತಿ ಕಡಿಮೆ ಇರುತ್ತದೆ. 


ಆದರೆ ಸದ್ಯ ಮುಖ್ಯವಾಗಿ ಹೋಷಕರ ಮನೋಭಾವದಲ್ಲನ 
ಬದಲಾವಣೆಯ ಕಾರಣದಿಂದ ಅಂಗ ಅಸಮಾನತೆಯು 
ಕಡಿಮೆಯಾಗುತ್ತಿದೆ. ಹೆಚ್ಚನ ಶಿಕ್ಷಣ ದೊರೆತರೆ ಹೆಣ್ಣುಮಕ್ಕಳ 
ಮದುವೆಯ ಸಂಭಾವ್ಯತೆ ಉತ್ತಮವಾಗುವುದು ಹಾಗೂ ಒಂದು 
ವೇಳೆ ಮದುವೆಯ ನಂತರ ವಿಧವೆಯರಾದರೆ ಅವರುಗಳು 
ಸ್ವತಂತ್ರರಾಗಿ ಬದುಕಲು ಸಹಾಯಕವಾಗುತ್ತದೆ ಎನ್ನುವ 
ದೃಷ್ಟಿಕೋನವು ಹೆಣ್ಣುಮಕ್ಕಳನ್ನು ವಿದ್ಯಾವಂತರನ್ನಾಗಿಸುವ ನಿಟ್ಟನಲ್ಲ 
ಉತ್ಪಾಹ ಕಂಡುಬರಲು ಕಾರಣವಾಗಿದೆ." ಪೋಷಕರು 
ಗುಣಮಟ್ಟದ ಶಿಕ್ಷಣಕ್ಕೆ ಹಣ ವ್ಯಯುಸಲು ಮನಸ್ಸು ಮಾಡಿದ್ದಾರೆ 
ಮತ್ತು ಎಲ್ಲ ಸಾರ್ವಜನಿಕ ಶಾಲೆಗಳು ಕಡಿಮೆ ಇವೆಯೋ ಅಲ್ವ 
ಖಾಸಗಿ ವ್ಯವಸ್ಥೆಯು ಹುಲಕೊಳ್ಳುತ್ತಿದೆ. ಉದಾಹರಣೆಗೆ, ಪಶ್ಚಿಮ 
ಬಂಗಾಳದಲ್ಲಿ, ಉಚಿತ ಶಿಕ್ಷಣ ಕೊಡುವ ಸರಕಾರದ ಅತ್ಯುತ್ತಮ 
ಪ್ರಯತ್ನಗಳ ಹೊರತಾಗಿಯೂ. ಹಣ ಪಡೆದು ಶಿಕ್ಷಣ ನೀಡುವ 
ಮತ್ತು ಸರ್ಕಾರಿ ಶಾಲೆಗಳಲ್ಪರುವ ಶಿಕ್ಷಕರಿಗಿಂತ ಕಡಿಮೆ ಅರ್ಹತೆಯ 
ಶಿಕ್ಷಕರನ್ನು ಹೊಂದಿದ ಖಾಸಗಿ ಸಂಸ್ಥೆಗಳು ಅಥವಾ ಮಿಷನ್‌ಗಳು 
ಜಿಗುರೊಡೆದಿವೆ. ಈ ಸಂಸ್ಥೆಗಳು ಯಾವುದೇ ಶೈಕ್ಷಣಿಕ ಮಂಡಳಗಳ 
ಹೊತೆ ನೋಂದಣಿಯಾಗದೆ ಇರುವುದರಿಂದ ಅಲ್ವ ಪರೀಕ್ಷೆಗಳನ್ನು 
ನಡೆಸುವುದು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ಹತ್ತಿರದ ನೋಂದಾಯುತ 
ಶಾಲೆಗಳ. ದಾಬಲಾಗಿರುತ್ತಾರೆ. ಆದರೆ ತರಗತಿಗಳು ಮತ್ತು 
ವಾಸ್ತವ್ಯಕ್ಷಾಗಿ ಮಿಷನ್‌ ಸಂಸ್ಥೆಗಆಗೆ ಹಾಜರಾಗುತ್ತಾರೆ. ಕೇವಲ 
ಪರೀಕ್ಷೆಗಳನ್ನು ಮಾತ್ರ ನೋಂದಾಲುತ ಶಾಲೆಗಕಲ್ಲ ಹಾಜರಾಗಿ 
ಬರೆಯುತ್ತಾರೆ. 


ಕೆಕೆಜಎಂ ನಂತಹ ಕೆಲವು ಮಿಷನ್‌ ಸಂಸ್ಥೆಗಳು ವಿಶೇಷವಾಗಿ 
ಮುಸ್ಲಿಂ ಹೆಣ್ಣುಮಕ್ಕಳನ್ನು ಮಾತ್ರವೇ ಸೇರಿಸಿಕೊಳ್ಳುತ್ತವೆ. 
ಇಲ್ಲವಾದರೆ ಅವರಲ್ಲ ಬಹಳ ಸಂಖ್ಯೆಯ ಹೆಣ್ಣುಮಕ್ಕಳು ಬಹುಶಃ 
ಶಾಲೆಯಿಂದ ಹೊರಗುಆಯುತ್ತಿದ್ದರು. 


ನಮ್ಮ ಅನುಭವಗಳು: 


ಪಶ್ಚಿಮ ಬಂಗಾಳದ ಹೌರಾ ಜಲ್ಲೆಯ ಬೈನನ್‌ ಹಳ್ಳಯಲ್ಲ 2೦14ರಲ್ಲಿ 
ಬದಿಜತುಲ್‌ ಕುಬ್ರಾ ಎಜುಕೇಷನ್‌ ಟ್ರಸ್ಟ್‌ನ ಆರಂಭಕ 
ಬಂಡವಾಳದಿಂದ ಕೆಕೆಜಎಂ ಸ್ಥಾಪನೆಯಾಗಿತ್ತು. ಶಾಲೆಯಲ್ಲ 6ರಿಂದ 
12ನೇ ತರಗತಿಯವರೆಗಿನ ಸುಮಾರು 5೦೦ ಮಕ್ಕಳದ್ದಾರೆ. ಅವರಲ್ಲ 
ಬಹುತೇಕರು ಕಡಿಮೆ ವರಮಾನವಿರುವ ಕುಟುಂಬದವರು. ಕೆಲವರು 
ಅನಾಥರು. ವಿದ್ಯಾರ್ಥಿನಿಯರು ಪಕ್ಲಿಮ ಬಂಗಾಳದ ವಿವಿಧ 
ಜಲ್ಲೆಗಳಂದ ಬಂದವರಾಗಿದ್ದು, ಪ್ರವೇಶ ಪರೀಕ್ಷೆಯ ಮೂಲಕ 
ದಾಖಲಾತಿ ಪಡೆದಿದ್ದಾರೆ. ಪರೀಕ್ಷೆಯಲ್ಲ ಅವರು ತೋರುವ 
ಸಾಮರ್ಥ್ಯದ ಜೊತೆಗೆ ಆರ್ಥಿಕ ಸ್ಥಾನಮಾನವು, ಅವರು 
ಪಾವತಿಸಬೇಕಾದ ಶಾಲಾ ಶುಲ್ಗವನ್ನು ನಿರ್ಣಯುಸುತ್ತದೆ. ಯಾವ 


ವಿದ್ಯಾರ್ಥಿಗಳಗೆ ಸಾಧ್ಯ ಇದೆಯೋ ಅವರು, ಟ್ಯೂಷನ್‌, ಊಟ 
ಮತ್ತು ವಸತಿಯನ್ನು ಒಳಗೊಂಡ ತಿಂಗಳ ವೆಚ್ಚ ರೂ. 40೦೦೦ 
ಪಾವತಿಸುತ್ತಾರೆ. ಅಗತ್ಯವಿರುವ ಬಹಳಷ್ಟು ಮಕ್ನಳಗೆ ಠ ಶುಲ್ಲದಲ್ಲೂ 
ರಿಯಾಲುತಿ ನೀಡಲಾಗುತ್ತದೆ ಅಥವಾ ಶುಲ್ಲವನ್ನೇ ಮನ್ನಾ 
ಮಾಡಲಾಗುತ್ತದೆ. ಕೆಲವು ಶಿಕ್ಷಣ ತಜ್ಞರು, ದಾನಿಗಳ ದೇಣಿಗೆಗಳು 


ಮತ್ತು ಇತರ ಹಿತೈಷಿಗಳು ಠೀ ವೆಚ್ಚವನ್ನು ಸರಿದೂಗಿಸುತ್ತಾರೆ. 


ಶಾಲೆಯು ಬಂಗಾಳಅ ಭಾಷೆಯನ್ನು ಕಲಕಾ ಮಾಧ್ಯಮವಾಗಿ 
ಬಳಸುತ್ತಿದೆ ಮತ್ತು ಧಾರ್ಮಿಕ ಅಧ್ಯೇಯನಗಳನ್ನೂ ಒಳಗೊಂಡು 
ಮಾಧ್ಯಮಿಕ ಮತ್ತು ಮದರಸ ಎರಡೂ ಪಠ್ಯಕ್ರಮಗಳನ್ನೂ 
ಅನುಸರಿಸುತ್ತದೆ. ನಿತ್ಯದ ತರಗತಿಗಳ ಜೊತೆಗೆ, ಕಅಕೆಯಲ್ಲ 
ಕಷ್ಟಪಡುವ ವಿದ್ಯಾರ್ಥಿಗಳಗಾಗಿ ಪರಿಹಾರ ಬೋಧನೆಯ 
ತರಗತಿಗಳನ್ನು ಕೂಡ ಕೆಕೆಜಎಂ ಒದಗಿಸುತ್ತದೆ. ಹತ್ತನೆಯ 


ತರಗತಿಯ ಮಂಡಳ (ಔಂ೩rರ €«ams) ಪರೀಕ್ಷೆ ಮುಗಿಸಿದ ಬಳಕ, 
ಅದೇ ಸಂಸ್ಥೆಯಲ್ಲಯೇ ಎರಡನೇ ಹಂತದ ಶಿಕ್ಷಣವನ್ನು 
ಮುಂದುವರೆಸಲು ತನ್ನು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುತ್ತದೆ. ಆ 
ಮೂಲಕ ಎರಡನೇ ಹಂತದಲ್ಲ ಶಾಲೆ ತೊರೆಯುವ ಮಕ್ಷಳ 
ಪ್ರಮಾಣವನ್ನು ಪರಿಣಾಮಕಾರಿಯಾಗಿ ಕಡಿಮೆಯಾಗುವಂತೆ 
ಮಾಡಿದೆ. 


ಆ ಶಾಲೆಯು ಇತರೆ ಯಾವುದೇ ಶಾಲೆಯಷ್ಟೇ ಸುಸಜ್ಜತವಾಗಿದೆ. 
ತರಗತಿ ಕೊಠಡಿಗಳು, ವಿಜ್ಞಾನ ಮತ್ತು ಕಂಪ್ಯೂಟರ್‌ 
ಪ್ರಯೋಗಾಲಯಗಳು, ಒಂದು ಗ್ರಂಥಾಲಯ, ಒಂದು ಪ್ರಾರ್ಥನಾ 
ಕೊಠಡಿ ಮತ್ತು ಒಂದು ಸಣ್ಣ ಆಟದ ಮೈದಾನವು ಹೆಮ್ಮೆಪಡುವಂತೆ 
ಇವೆ. ವಸತಿ ನಿಲಯದಲ್ಲ ವಿಶಾಲವಾದ, ಸಾಮಾನ್ಯ ಕೊಠಡಿಗಳದ್ದು. 
ಪ್ರತಿ ಕೊಠಡಿಂಶುಲ್ಲ ಸುಮರಾರು ಮೂವತ್ತರವರೆಗೂ 
ವಿದ್ಯಾರ್ಥಿನಿಯರು ಉಳದುಕೊಳ್ಳುತ್ತಾರೆ. ದಿನಕ್ಕೆ ನಾಲ್ದು ಸಲ 
ಆಹಾರವನ್ನು ನೀಡಲಾಗುತ್ತದೆ. ದಿನಕ್ಕೆ ಐದು ಸಲ ನಮಾರು್‌ 
ನಿರ್ವಹಿಸುವ ವ್ಯವಸ್ಥೆಯುದೆ. ಕುಟುಂಬದ ಸದಸ್ಯರು ವಾರಕ್ಕೆ ಒಂದು 
ಸಲ ಬಂದು ವಿದ್ಯಾರ್ಥಿನಿಯರನ್ನು ಭೇಟ ಮಾಡಬಹುದಾಗಿದೆ. 
ಶಾಲಾ ಆವರಣದೊಳಗೆ ಅವರಿಗೆ ಮೊಬೈಲ್‌ ಘೋನ್‌ ಬಳಕೆ 
ನಿಷೇಧಿಸಲಾಗಿದೆ. ಈ ಸಂಸ್ಥೆಗಳು ಇಷ್ಟೊಂದು ಜನಪ್ರಿಯವಾಗಲು 
ಕಾರಣ ಅವುಗಳ್ಲ ಇರುವ ವಸತಿ ಸೌಕರ್ಯಗಳೇ ಆಗಿವೆ. ಆ 
ಮೂಲಕ ಹೆಣ್ಣುಮಕ್ಕಳಗೆ ಇದ್ದ ಭೌಗೋಳಆಕ ಸಂಚಾರ ನಿರ್ಬಂಧ 
ಕಾರಣವಾದ ಹಲವಾರು ಸವಾಲುಗಳನ್ನು ಮೀರುವುದಕ್ಕೆ 
ಸಾಧ್ಯವಾಯುತು. ಈ ಶಾಲೆಗಕಲ್ಲ ದೊಡ್ಡ ಪ್ರಮಾಣದಲ್ಲ ಮಹಿಳಾ 
ಶಿಕ್ಷಕಿಯರೇ ಇರುವುದರಿಂದಾಗಿ ಅವು ಹೆೇಣ್ಣುಮಕ್ಕಳಗೆ ಹೆಚ್ಚು 
ಆಪ್ಪವಾಗಿವೆ. ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸುವುದಕ್ಕೆ ಮಹಿಕೆಯರಿಗೆ 
ಇರುವ ನಿರ್ಬಂಧಗಳು. ಶಿಕ್ಷಣ ಮತ್ತು ಆರೋಗ್ಯಗಳ ಹೊರತಾದ 
ಉದ್ಯೋಗಗಳಲ್ಲ ಸೇರಿಕೊಳ್ಳುವುದಕ್ಕೆ ಇರುವ ಅಡೆತಡೆಗಳು, 
ಹೆಣ್ಣುಮಕ್ಕಳ ಪದವಿ ಪೂರ್ವ ಶಾಲೆಗಳು ಇರುವಲ್ಲ ಸ್ಥಳೀಯವಾಗಿ 
ಶಿಕ್ಷತ ಮಹಿಳೆಯರ ಗುಂಪುಗಳನ್ನು ಸೃಷ್ಟಿಸಿವೆ (ಅಂದ್ರಾಜ. ದಾಸ್‌ 
ಮತ್ತು ಬಾಜ. 2೦13). ಅದೇ ತತ್ವವು ಇಲ್ಲೂ ಅನ್ವಯವಾಗುತ್ತದೆ. 
ಕೆಲವು ಮಹಿಳಾ ಶಿಕ್ಷಕರು ಶಾಲಾ ಆವರಣದ ಒಳಗೇ ವಾಸಿಸಿದರೆ 
ಇತರರು ಪಕ್ಷದ ಊರುಗಳಂ೦ದ ಬರುತ್ತಾರೆ. ಅದರ ಪರಿಣಾಮವಾಗಿ 
ಸರಕಾರಿ ಶಾಲೆಗಳಲ್ಪ ಗುಣಮಟ್ಟದ ಶಿಕ್ಷಣ ಇಲ್ಲದಿರುವುದಕ್ಕೆ 
ಕಾರಣವಾಗಿರುವ ಶಿಕ್ಷಕರ ಗೈರು ಹಾಜರಿಯು ಇಲ್ಲ ಅಕ್ಷರಶಃ ಇಲ್ಲ. 
ಕೆಕೆಜಎ೦ ಸಂಸ್ಥೆಯ ಬಹುತೇಕ ವಿದ್ಯಾರ್ಥಿನಿಯರು. ಪ್ರತಿಯಾಗಿ, 
ಶಿಕ್ಷಕಿಯರಾಗುವುದನ್ನೇ ಬಯಸುತ್ತಾರೆ. ಈ ವಿದ್ಯಮಾನವು 
ಮುಸ್ಲಿಂ ಸಮುದಾಯಗಳು ಇರುವಲ್ಲ ಖಾಸಗಿ ಶಾಲೆಗಳು 
ಸ್ಥಾಪನೆಯಾಗುವುದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುತ್ತದೆ 
ಎಂದು ನಾವು ಭಾವಿಸುತ್ತೇವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


106 


ಇತರ ವೈಶಿಷ್ಟ $ಗಳು 
ಪಠ್ಯೇತರ ಬೆಂಬಲ 


ತನ್ನು ವಿದ್ಯಾರ್ಥಿಗಳಗೆ ಸಮಗ್ರ ಕಲಅಕೆಯ ಅನುಭವವನ್ನು 
ಒದಗಿಸುವುದಕ್ಕಾಗಿ ಕೆಕೆಜಎಂ ಪಠ್ಯಕ್ರಮದ ಜೊತೆಜೊತೆಗೆ ಹಲವು 
ಚಟುವಟಕೆಗಳನ್ನೂ ಒಳಗೊಳಸಿದೆ. ಕಂಪ್ಯೂಟರ್‌ ತರಗತಿಗಳು 
ಹೆಣ್ಣುಮಕ್ಕಳಗೆ ವರ್ಡ್‌ ಫೈಲ್‌ನಲ್ಲ ಬೆರಳಚ್ಚು ಮಾಡುವುದು. ಪವರ್‌ 
ಪಾಯುಂಟ್‌ ಪ್ರಸ್ತುತಿ ಸಿದ್ದಪಡಿಸುವುದು ಮತ್ತು ಇಮೇಲ್‌ 
ಕಕುಹಿಸುವ೦ತಹ ಪ್ರಾಥಮಿಕ ಕಾರ್ಯಗಳಕಲ್ಲ ತರಬೇತಿ ಹೊಂದಲು 
ಸಹಾಯಮಾಡುತ್ತದೆ. ಹೆಣ್ಣುಮಕ್ಕಳಗೆ ಖ್ಯಾಡ್ಕಿಂಟನ್‌ ಅಥವಾ ಕಬಡ್ಡಿ 
ಆಡುವುದು ಅಥವಾ ಯೋಗವನ್ನು ಕಲಯುವಂತಹ ನಿಯಮಿತ 
ದೈಹಿಕ ತರಬೇತಿ ತರಗತಿಗಳು ನಡೆಯುತ್ತವೆ. ಸಂಸ್ಥೆಯಲ್ಲಿ ವಾರ್ಷಿಕ 
ಕ್ರೀಡಾ ದಿನವೂ ಇದ್ದು. ವಿವಿಧ ಆಟೋಟ ಮತ್ತು ಕ್ರೀಡಾ 
ಪ್ರರ್ಧೆಗಳನ್ನು ಆಯೋಜಸಲಾಗುತ್ತದೆ. ಆಸಕ್ತರಿಗೆ ಚಿತ್ರಕಲೆ, ಹೊಲಗೆ 
ಮತ್ತು ಕಸೂತಿ ಕಲೆಯ ತರಗತಿಗಳನ್ನು ಒದಗಿಸುವುದರೊಂದಿಗೆ 
ಕರಕುಶಲ ಕಲೆಗಳಗೂ ಪ್ರೋತ್ಥಾಜಸಲಾಗುತ್ತದೆ. ಕೆಲವೊಮ್ಮೆ 
ಶಾಲೆಯು ಹೆಣ್ಣುಮಕ್ಕಳಗೆ ಪ್ರಥಮ ಚಿಕಿತ್ರೆ ಮತ್ತು ಪ್ರಾಥಮಿಕ 
ಶುಶ್ರೂಷಾ ಕೌಶಲ್ಯಗಳ ತರಬೇತಿ ಕೊಡಲು ಸ್ಥಳೀಯ ಆರೋಗ್ಯ 
ಕಾರ್ಯಕರ್ತರನ್ನು ಆಹ್ವಾನಿಸುತ್ತದೆ. 


ಇವುಗಳಲ್ಲ ಕೆಲವು ಚಟುವಟಕೆಗಳು ತರಗತಿಗಳು ಮುಗಿದ ಮೇಲೆ 
ಸಂಜೆಯ ಹೊತ್ತಿನಲ್ಲ ವಿದ್ಯಾರ್ಥಿಗಳು ತೊಡಗಿಕೊಳ್ಳುವಂತೆ 
ಮಾಡುತ್ತವೆ. 15೦೦ಕ್ಕೂ ಹೆಚ್ಚು ಪುಸ್ತಕಗಳನ್ನು ಹೊಂದಿರುವ 
ಗ್ರಂಥಾಲಯವು ಎಲ್ಲಾ ಸಮಯದಲ್ಲೂ ತೆರೆದಿರುತ್ತದೆ. ಈ 
ಸಂಗ್ರಹವು ಹೆಚ್ಚಾಗಿ ಬಂಗಾಳ ಭಾಷೆಯಲ್ಲರುವ ಪಠ್ಯಪುಸ್ತಕ ಮತ್ತು 
ಕಾದಂಬರಿಗಳು ಅಥವಾ ಸಣ್ಣ ಕತೆಗಳ ಮಿಶ್ರಣವನ್ನು ಒಳಗೊಂಡಿದೆ. 
ಇವುಗಳ ಸುಮಾರು 2೭೦೦ ಇಂದ್ದಿಷ್‌ ಪುಸ್ತಕಗಳೂ ಇವೆ. 
ದೂರದರ್ಶನ, ಮೊಬೈಲ್‌ ಘೋನ್‌ ಮತ್ತು ಇತರ ರೀತಿಯ 
ತೊಡಗಿಕೊಳ್ಳುವಿಕೆಯ ಅವಕಾಶಗಳು ಇಲ್ಲದೇ ಇರುವಾಗ, 
ವಿದ್ಯಾರ್ಥಿಗಳು ತಮ್ಮ ಸಂಜೆಂಶಯ ವಿರಾಮವನ್ನು ಹೆಚ್ಚಾಗಿ 
ಓದುವುದಕ್ಕೆ ಮತ್ತು ಅಧ್ಯಯನಕ್ಕೆ ಬಳಸುತ್ತಾರೆ. 


ಭಾರತದಲ್ಲ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಡಿಜಟಲ್‌ 
ತಂತ್ರಾಂಶವು ವ್ಯಾಪಕವಾಗಿ ಅನ್ನೇಷಿಸಲ್ಲಡುತ್ತಿದೆ; ಕೆಕೆಜಎಂ ಕೂಡ 
ಅದರಲ್ಲ ಬಹಳ ಹಿಂದೆ ಬದ್ದಿಲ್ಲ. ಅದರ ಕನಿಷ್ಟ ಮಟ್ಟದ 
ಮೂಲಸೌಕರ್ಯಗಳ ಹೊರತಾಗಿಯೂ, ಕೆಕೆಜಎಂ ತನ್ನ ನಿಗದಿತ 
ಪಠ್ಯಕ್ರಮವನ್ನು ವರ್ಚುವಲ್‌ ಇಂಗ್ಲಿಷ್‌ ತರಗತಿಗಳ ಮೂಲಕ 
ಅಧಿಕಗೊಳಸಲು ಶ್ರಮಿಸುತ್ತಿದೆ. ಶಾಲೆಯು ಇಂಗ್ಲಿಷನ್ನು ಎರಡನೇ 
ಭಾಷೆಯಾಗಿ ಕಲಸುತ್ತಿದ್ದರೂ. ವಿದ್ಯಾರ್ಥಿನಿಯರು ಅದನ್ನು 
ಬಕಸುವುದರಲ್ಲ ಸಾಕಷ್ಟು ಪರಿಣಿತರಾಗಿಲ್ಲ. ಈ ಹಿನ್ನಡೆಗೆ ಇಂದ್ದಿಷ್‌ 
ಭಾಷೆಯನ್ನು ಉರುಹೊಡೆದು ಕಅಸುವ ಶಿಕ್ಷಕ ವರ್ಗದ ಮತ್ತು 
ಸ್ಥಳೀಯ ಶಿಕ್ಷಿತ ಮಹಿಕೆಯರ ಪಾತ್ರವು ಗುರುತರವಾಗಿದೆ. 


ಆ್ಯನ್‌ ಫೌಂಡೇಷನ್‌ 


ತನ್ನದೇ ವ್ಯವಸ್ಥೆಯಲ್ಲರುವ ಈ ನ್ಯೂನತೆಗಳನ್ನು ಅರಿತಿರುವ ಮತ್ತು 
ಉದ್ಯೋಗಾರ್ಹತೆಗೆ ಇಂದ್ಲಿಷ್‌ ಭಾಷಾ ಪ್ರಾವೀಣ್ಕತೆಂಶ 
ಪ್ರಾಮುಖ್ಯತೆಯನ್ನು ಗುರುತಿಸಿರುವ ಕೆಕೆಜಎಂ, ಈ ಅಂತರವನ್ನು 
ಹೋಗಲಾಡಿಸಲು ಲಾಭ ರಹಿತ ಸಂಸ್ಥೆಯಾದ ಆ್ಯನ್‌ ಫೌಂಡೇಷನ್‌ 
ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದೆ. ಈ ಫೌಂಡೇಷನ್‌ 
ಜಾಗತಿಕವಾಗಿ ಅನುಕೂಲತೆ ಇಲ್ಲದಿರುವ ಮಕ್ಷಳಗೆ, ಶಾಲೆ ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಅನಾಥಾಲಯಗಕ ಯುವಕರಿಗೆ ಆನ್‌ಲೈನ್‌ ಮೂಲಕ ಇಂದ್ಲಿಷ್‌ 
ಮತ್ತು ಕಂಪ್ಯೂಟರ್‌ ತರಗತಿಗಳನ್ನು ಒದಗಿಸುತ್ತದೆ. ಯಶಸ್ಸೀ 
ಯುವ ವೃತ್ತಿಪರರು ಸಮಾಜದಿಂದ ತಾವು ಪಡೆದುದನ್ನು 
ಹಿಂದಿರುಗಿಸಲು, ಸಮಾಜಕ್ಷೆ ತಮ್ಮ ಕೊಡುಗೆ ಕೊಡಲು 
ನಿರ್ವಹಿಸಬೇಕಾದ ಪಾತ್ರಗಳ ಬಣ್ಣೆ ಹೆಚ್ಚು ಅರಿವು ಬೆಳೆಸಿ- 
ಕೊಳ್ಳುತ್ತಿದ್ದಾರೆ. ಆದರೆ ಬಹಳ ಸಲ ತಮ್ಮ ಇಚ್ಛೆಯನ್ನು 
ಕಾರ್ಯರೂಪಕ್ಕೆ ತರಲು ಸಮಯದ ಅಥವಾ ಭೌಗೋಜಕ 
ಅಂತರದ ಅಡೆತಡೆಗಳ ಕಾರಣಕ್ಕೆ ಕಷ್ಟವನ್ನು ಅನುಭವಿಸುತ್ತಾರೆ. 
ಆ್ಯನ್‌ ಫೌಂಡೇಷನ್‌ ಇಂತಹ ಅಡ್ಡಿ ಆತಂಕಗಳನ್ನು ಪರಿಣಾಮ- 
ಕಾರಿಯಾಗಿ ನಿವಾರಿಸುತ್ತದೆ. ಅದು ಅಂತರ್ಜಾಲದ ಮೂಲಕ 
ಜಗತ್ತಿನಾದ್ಯಂತ ಇರುವ ಕ್ರಿಯಾಶೀಲ ಪ್ರಯಂ-ಸೇವಕರನ್ನು 
ಜಗತ್ತಿನಾದ್ಯಂತ ಹುಡುಕ ಅವನನ್ನು / ಅವಳನ್ನು ತಮ್ಮ ಒಂದು 
ಪಾಲುದಾರಿ ಘಟಕದ ಜೊತೆಗೆ ಸೇರಿಸುತ್ತದೆ. 


ಕೆಕೆಜಎಂನಲ್ಲ. ಪ್ರತಿದಿನ ವಿವಿಧ ವರ್ಗಗಳ ಮಕ್ಷಳಗೆ ಒಂದು 
ಗಂಟಿಯ ತರಗತಿಯನ್ನು ಫೌಂಡೇಷನ್‌ ನಡೆಸುತ್ತದೆ. ಕೆಕೆಜಎಂನ 
ಒಂದು ತರಗತಿಯಲ್ಲ ಸುಮಾರು 5೦ ಮಕ್ಕಳರುತ್ತಾರೆ; ಪ್ರತಿ 
ವರ್ಗವನ್ನು 10-12 ಮಕ್ಷಳ ಸಣ್ಣ ಗುಂಪುಗಳಾಗಿ ವಿಭಜನಿ ಆ 
ಗುಂಪಿಗೆ ಒಬ್ಬ ಪ್ರಯಂಸೇವಕರನ್ನು ನೇಮಿಸಲಾಗುತ್ತದೆ. ಯುಎಸ್‌. 
ಯುಕೆ, ಕೆನಡಾ ಮತ್ತು ಬಾಂಗ್ಲಾದೇಶ ಸೇರಿದಂತೆ 
ಪ್ರಪಂಚದಾದ್ಯಂತ ನೆಲೆಯೂರಿರುವ, ಚೆನ್ನಾಗಿ ಬಂಗಾಳ 
ಭಾಷೆಯನ್ನು ಬಲ್ಲ ಈ ಸ್ಟ್ರಯಂಸೇವಕರು ಹೆಚ್ಚಾಗಿ ಹೆಚ್ಚಾಗಿ 
ಮಹಿಳೆಯರೇ ಆಗಿರುತ್ತಾರೆ. ಪ್ರತಿ ಗುಂಪಿಗೂ ಒಂದು ಗಂಟಿಯ 
ಕಾಲ ವಾರದ ಎರಡು ದಿನಗಳಲ್ಲ ಕಲಸಲಾಗುತ್ತದೆ. 
ವಾರಾಂತ್ಯೃದಲ್ಲೂ ಈ ತರಗತಿಗಳು ನಡೆಯುತ್ತವೆ. ಸಂಜೆಯ ವೇಳೆ 
ತರಗತಿಗಳು ನಡೆಯುವುದರಿಂದ ಅವರ ದೈನಂದಿನ ಕೆಲಸಗಳಗೆ 
ಅಡ್ಡಿಯಾಗುವುದಿಲ್ಲ. ಸ್ಕೈಪ್‌ ಆಪ್‌ನ ಮೂಲಕ ತರಗತಿಗಳು 
ನಡೆಯುತ್ತವೆ. ಕೆಕೆಜಎಂನಲ್ಲ ಹನ್ನೆರಡು ಹುಡುಗಿಯರು ಒಂದು 
ಲ್ಯಾಪ್‌ಟಾಪ್‌ನ ಎದುರು ಕುಳತುಕೊಳ್ಸುತ್ತಾರೆ. ಕೆಕೆಜಎಂ೦ನ ಒಬ್ಬರು 
ಶಿಕ್ಷಕರು ತರಗತಿ ನಡೆಯುವಾಗ ಸಹಕರಿಸುತ್ತಾರೆ. ಯಾವುದೇ 
ಪ್ವಂಯಂಸೇವಕಿಯು ತರಗತಿಯನ್ನು ನಡೆಸುವುದಕ್ಕೆ ಲಭ್ಯ 
ಇಲ್ಲದಿದ್ದಾಗ ಆ್ಯನ್‌ ಪೌೌಂಡೇಷನ್‌ನ ಕಾಂರ್ನುಕ್ರಮು 
ಸಂಯೋಜಕರಿಗೆ ಅವರು ಮಾಹಿತಿ ಕೊಡಬೇಕು. ಆಗ ಅವರು 
ಬದಲ ಬೋಧಕರ ವ್ಯವಸ್ಥೆಯನ್ನು ಮಾಡುತ್ತಾರೆ. ಬದಲ ಶಿಕ್ಷಕರು 
ಕೂಡ ಲಭ್ಯ ಇಲ್ಲದಾಗ ಬಳಸಲೆಂದೇ ಸಾಕ್ಷ್ಯಚಿತ್ರ ಮತ್ತು ಕಿರು 
ಚಿತ್ರಗಕ ಒಂದು ಭಂಡಾರವೂ ಬೋಧಕರಿಂದ ನಿರ್ವಹಿಸಲ್ಲಡುತ್ತದೆ. 
ಅಂತಹ ಸಂದರ್ಭಗಳಕಲ್ಲ ಕೆಕೆಜಎಂನ ಸುಗಮಕಾರರಿಗೆ ಮಾಹಿತಿ 
ನೀಡಲಾಗುತ್ತದೆ ಮತ್ತು ವಿಡಿಯೋ ಸಂಪರ್ಕ ಕೊಂಡಿಯನ್ನು 
ಹಂಚಿಕೊಳ್ಳುತ್ತಾರೆ. ಅವರು ಅದನ್ನು ತರಗತಿಯಲ್ಲ ಪ್ರದರ್ಶಿಸುತ್ತಾರೆ. 


ಸ್ವಯಂಸೇವಕ ಬೋಧಕರು ತರಗತಿಗೂ ಮೊದಲೇ ತಯಾರಿಸಿದ 
ಒಂದಷ್ಟು ಹಿದುವ ಸಾಮರದ್ರಿಗಳು. ಬರವಣಿಗೆ ಮತ್ತು ಸಂಭಾಷಣಿಯ 
ಚಟುವಟಕೆಗಳನ್ನು ಈ ತರಗತಿಗಳು ಒಳಗೊಂಡಿವೆ. ಬರೆಯುವ 
ಮತ್ತು ಓದುವ ಚಟುವಟಕೆಗಳನ್ನು ಹೆಣ್ಣುಮಕ್ಕಳು ತಕ್ಕಮಲ್ಲಗೆ 
ಚೆನ್ನಾಗಿಯೇ ನಿರ್ವಹಿಸುತ್ತಾರೆ, ಆದರೆ ಸರಾಗವಾಗಿ ಸಂವಾದಿಸಲು 
ಪ್ರಯಾಸಪಡುತ್ತಾರೆ ಎಂಬುದು ಅನುಭವದಿಂದ ಕಂಡುಬಂದಿದೆ. 
ಇಂದ್ದಿಷ್‌ ಭಾಷೆಯಲ್ಲ ಸಂಭಾಷಿಸಲು ಅವರಿಗೆ ಆತ್ಮವಿಶ್ವಾಸದ 
ಕೊರತೆ ಇರುವ ಕಾರಣಕ್ಕೆ ಬಹಳ ಸಂಕೋಚಪಟ್ಟುಕೊಳ್ಳುವುದೇ 
ಅವರು ಅನುಭವಿಸುವ ಪ್ರಾರಂಭದ ಅಡೆತಡೆಯಾಗಿದೆ. ಇದನ್ನು 
ಮೀರಿ ನಿಲ್ಲುವಂತೆ ಮಾಡಲು ಅವರನ್ನು ಇಬ್ಬರ ಗುಂಪಾಗಿಸಿ ಪರಪ್ಪರ 
ಮಾತನಾಡುವಂತೆ ಹೇಳಲಾಗುತ್ತದೆ. ಪ್ರತೀ ವಿದ್ಯಾಥೀಯ 
ಸಾಮರ್ಥ್ಯವನ್ನು ನಿರ್ಣಲಯಸಲು ಬೋಧಕರು ಸಾಕಷ್ಟು 


ಸಮಯವನ್ನು ತರಗತಿಯೊಂದಿಗೆ ವ್ಯಯುಸುತ್ತಾರೆ. ಬಳಕ ಹೆಚ್ಚು 
ಸಮರ್ಥರನ್ನು ಕಡಿಮೆ ಸಾಮರ್ಥ್ಯದ ವಿದ್ಯಾರ್ಥಿಗಳೊಂದಿಗೆ 
ಸೇರಿಸಲು ಅವರು ಆಗಾಗ ಇಬ್ಬರ ಗುಂಪುಗಳನ್ನು ಅದಲುಬದಲು 
ಮಾಡುತ್ತಾರೆ. ದುರ್ಬಲ ವಿದ್ಯಾರ್ಥಿಗಳು ಗುರುತಿಸುವಷ್ಟು 
ಸುಧಾರಿಪಿದರೆ ಸಮರ್ಥ ವಿದ್ಯಾರ್ಥಿಗಳು ಚೆನ್ನಾಗಿ 
ನಿರ್ವಹಿಸುವುದನ್ನು ಮುಂದುವರಿಸುತ್ತಾರೆ ಎಂಬುದನ್ನು 
ಆಧಾರಗಳು ತೋರಿಸುತ್ತವೆ. 


ಅವರ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಲು, ದಿನನಿತ್ಯದ 
ಸಾಮಾನ್ಯ ಸಂಭಾಷಣೆಗಳನ್ನು. ಉದಾಹರಣಿಗೆ ಹೊಸಬರ ಜೊತೆಗೆ 
ತಮ್ಮನ್ನು ತಾವು ಪರಿಚಯುಸಿಕೊಳ್ಳುವುದು ಅಥವಾ ಪರಸ್ಪರ 
ಹವ್ಯಾಸಗಳನ್ನು ಅಥವಾ ಆಸಕ್ತಿಗಳನ್ನು ಚರ್ಜಿಸುವುದನ್ನು 
ಸರಾಗವಾಗಿ ಕೈಗೊಳ್ಳುವಂತೆ ಬೋಧಕರು ಪ್ರಯತ್ನಿಸುತ್ತಾರೆ. 
ಅಂಗಡಿಗೆ ಭೇಟ ನೀಡಿದಾಗ ಅಥವಾ ಪೊಲೀಸರಿಗೆ ಒಂದು 
ಅಪರಾಧದ ಬಗೆಗೆ ವರದಿ ಕೊಡುವಾಗ ತಮ್ಮನ್ನೇ ತಾವು 
ಅಭಿವ್ಯಕ್ತಿಸಿಕೊಳ್ಳುವಂಥ ಸಂದರ್ಭ ಆಧಾರಿತ ಸಂವಹನಗಳನ್ನು 
ಕೂಡಾ ಅವರು ಅಭ್ಯಾಸ ಮಾಡುತ್ತಾರೆ. ವ್ಯಕ್ತಿಗಳು ಪರಸ್ಪರ 
ಸ್ಪಷ್ಟವಾಗಿ ಸಂವಾದ ನಡೆಸುವ ವೀಡಿಯೋಗಳನ್ನು ವೀಕ್ಷಿಸುವುದೂ 
ಫಲಪ್ರದ ಪರಿಣಾಮಗಳನ್ನು ಉಂಟುಮಾಡಿದೆ. ಚಟುವಟಕೆಗಳನ್ನು 
ಆಟದ ರೂಪದಲ್ಲ ಬಳಸಿದಾಗ ಅಥವಾ ಅವರನ್ನು ನಿಯಮಿತವಾಗಿ 
ಶ್ರೇಕಿಯಲ್ಲ ಗುರುತಿಸಿ ಸಾಧಕರನ್ನು ಪ್ರಶಂಸಿಸಿದಾಗ 
ವಿದ್ಯಾರ್ಥಿನಿಯರ ಸಾಧನೆಗಳು ಉತ್ತಮಗೊಂಡಿವೆ. 


ನಿಜವಾಗಿಯೂ, ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚನದು ಈ ಇಂದ್ಲ್ದಿಷ್‌ 
ತರಗತಿಗಳ ಇದೆ. ಸೀಮಿತ ಮತ್ತು ನಿಷ್ಟುರ ನಿರ್ಬಂಧಿತ 
ಸನ್ನಿವೇಶಗಳಲ್ಲರುವ ಹೆಣ್ಣುಮಕ್ಕಳಗೆ. ಪ್ರತಿ ವಾರವು ಒಂದೆರಡು 
ಗಂಟಿಗಳ ಕಾಲ ಎಲ್ಲಾ ಕಟ್ಟುಪಾಡುಗಳ೦ದ ಮುಕ್ತವಾಗಿರುವುದಕ್ಕೆ 
ಈ ತರಗತಿಗಳು ಅವಕಾಶ ಮಾಡಿಕೊಡುತ್ತವೆ. ಅವು ಹೊರ 
ಪ್ರಪಂಚಕ್ಕೆ ಒಂದು ಕಿಟಕಿಯಂತಿದ್ದು, ಆ ನಿಟ್ಟನಲ್ಲ ಸಾಕಷ್ಟು 
ವಿಶಿಷ್ಟವಾಗಿದೆ. ಯಶಸ್ವೀ ಯುವ ಮಹಿಕೆಯರಾದ ಈ ಬೋಧಕರು 
ಕೆಕೆಜಎಂನ ವಿದ್ಯಾರ್ಥಿನಿಯರಲ್ಲ ಒಂದು ಭರವಸೆಯ ಭಾವವನ್ನು 
ಉದ್ದೀಪಿಸುತ್ತಾರೆ. ಅದು ಎಲ್ಲಾ ಆಪತ್ತುಗಳ ಹೊರತಾಗಿಯೂ 
ಸಾಧನೆಯ ಹೊಸ ಮಜಲನ್ನು ಆಶಿಸುವುದಕ್ಕೆ ಸಹಾಯ 
ಮಾಡುತ್ತದೆ. 


ಅಲ್ಲಿಯ ಪರಿಸರವು ಹಲವರಿಗೆ ಉಸಿರುಗಟ್ಟಸುವಂತೆ 
ಕಾಣಿಸಬಹುದು. ಆದರೆ ಕೆಕೆಜಎಂನ ವಿದ್ಯಾರ್ಥಿನಿಯರು ಬಹಳ 
ಖುಷಿಯಂದ ಇರುತ್ತಾರೆ ಎಂಬುದು ಗಮನಾರ್ಹವಾಗಿದೆ. ಅವರು 
ಕುಟುಂಬಗಳಂದ ದೂರವಾಗಿ ವಾಸಿಸ ಬೇಕಿರುವುದು ಮತ್ತು 
ತಮ್ಮೆಲ್ಲಾ ಕೆಲಸಗಳನ್ನು ಸ್ರತಃ ಮಾಡಬೇಕಿರುವುದು ನಿಜವಾದರೂ. 
ಸ್ನೇಹಿತೆಯರ ಜೊತೆಗಿರುವುದರಿಂದ ಸಂತೋಷದಲ್ಲರುತ್ತಾರೆ. 
ಅವರು ಏನಾದರೂ ಮನೆಯಲ್ಲೇ ಉಳದಿದ್ದರೆ ಶೇ ಸರಳ 


ಸಂತೋಷದಿಂದ ಅವರು ವಂಚಿತರಾಗುತ್ತಿದ್ದರೋ ಏನೋ. 
ಭವಿಷ್ಯದೆಡೆಗೆ ನೋಡುತ್ತಾ 


2೦16ರಿಂದ ಪದನಿ ಪಡೆದು ಉನ್ನತ ಶಿಕ್ಷಣಕ್ಕೆ ಹೋಗುವ 
ಕೆಕೆಜಎಂನ ವಿದ್ಯಾರ್ಥಿಗಳ ಪ್ರಮಾಣದಲ್ಲ ಹೆಚ್ಚಳವಾಗುತ್ತಿದೆ. 
ಅವರಲ್ಲ ಬಹುತೇಕರು ಆರೋಗ್ಯ ಕ್ಷೇತ್ರದಲ್ಲ ನೋಂದಾಯುಸಿ- 
ಕೊಳ್ಳುತ್ತಿದ್ದಾರೆ. ಕೆಲವರು ಕೋಲ್ಕತ್ತಾ, ಬೆಂಗಳೂರುಗಳಲ್ಲ ನರ್ಸಿಂಗ್‌ 
ಅಧ್ಯಯನ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಔಷಧ ವಿಜ್ಞಾನವನ್ನು 
ಅಭ್ಯಸಿಸುತ್ತಾರೆ. ಬಹಳ ಸಣ್ಣ ಸಂಖ್ಯೇಯ ಹೆಣ್ಣುಮಕ್ಕಳು ವೈದ್ಯಕೀಯ 


ಪದವಿಗೂ ಸೇರಿಕೊಳ್ಳುತ್ತಿದ್ದಾರೆ. ಕಾನೂನು, ಇಂಜನಿಯರಿಂಗ್‌, 
ಮ್ಯಾನೇಜ್‌ಮೆಂಟ್‌ ಇತ್ಯಾದಿ ಇತರೆ ಜನಪ್ರಿಯ ಕೋರ್ಸುಗಳು 
ಹಾಗೂ ವಿಜ್ಞಾನ ಮತ್ತು ಮಾನವಿಕ ವಿಭಾಗಗಳ ವಿವಿಧ ಪದವಿ 
ಕೋರ್ಸುಗಳೂ ಇದರಲ್ಲ ಒಳಗೊಂಡಿವೆ. ಹಾಗಿದ್ದರೂ ಕೆಕೆಜಎಂನ 
ನಿರ್ದೇಶಕರಾದ ಜನಾಬ್‌ ಅಆ ಮೊಲ್ಲಾ ಅವರ ಪ್ರಕಾರ ಸದ್ಯ ಪದವಿ 
ಪಡೆಯುತ್ತಿರುವ ಸುಮಾರು ಶೇಕಡಾ 35ರಷ್ಟು ವಿದ್ಯಾರ್ಥಿನಿಯರಿಗೆ 
ಸಂಪನ್ಮೂಲದ ಕೊರತೆ ಅಥವಾ ಮದುವೆಯಾಗುವ ಕಾರಣಕ್ಕೆ 
ಕಾಲೇಜುಗಳಕಲ್ಲ ದಾಬಲುಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಪ್ರೌಢ ಶಾಲಾ 
ಮಟ್ಟದಲ್ಲ ಸುಮಾರು 5 ಶೇಕಡಾ ವಿದ್ಯಾರ್ಥಿನಿಯರು ಶಾಲೆ 
ತೊರೆಯುತ್ತಾರೆ. ಈ ಮಿತಿಗಳನ್ನು ಒಪ್ಪಿಕೊಳ್ಳುತ್ತಾ ಕೆಕೆಜಎಂ 
ಸಂಸ್ಥೆಯು ಕಂಪ್ಯೂಟರ್‌ ಸಂಬಂಧಿತ ಅಧ್ಯಯನಗಳು ಮತ್ನು 
ಹೊಲಗೆ ತರಬೇತಿಗಳ೦ತಹ ವೃತ್ತಿಪರ ತರಗತಿಗಳನ್ನು 
ಒದಗಿಸುತ್ತಿದೆ. ಆ ಮೂಲಕ ಉನ್ನತ ಅಧ್ಯಯನ ಕೈಗೊಳ್ಳಲಾಗದೇ 
ಇರುವವರು ಆರ್ಥಿಕವಾಗಿ ಸ್ವಾವಲಂಭಗಳಾಗುವುದಕ್ಕೆ ಸಹಾಯ 
ನೀಡಲಾಗುತ್ತದೆ. 


ಪದವಿ ಪಡೆಯುವ ವಿದ್ಯಾರ್ಥಿ ಯರಿಗೆ ನೆರವಾಗುವುದಕಾಗಿ 
2೦2೭೦ರಲ್ಲ ಬದಿಜಾತುಲ್‌ ಕುಬ್ರಾ ಗರ್ಲ್‌ ಅಕಾಡೆಮಿ ಎಂಬ 
ಎರಡನೆಯ ಸಾಹಸವನ್ನು ಆರಂಭಸಿತು. ಅಕಾಡೆಮಿಯು ನಾಗರಿಕ 
ಸೇವಾ ಪರೀಕ್ಷೆಗಳು. ಸಿಬ್ಣಂದಿ ಆಯ್ಲೆ ಸೇವಾ ಆಯೋಗದ 
ಪರೀಕ್ಷೆಗಳು. ಸಾಮಾನ್ಯ ಕಾನೂನು ಪ್ರವೇಶ ಪರೀಕ್ಷೆಗಳು. ಜಂಟ 


ಪ್ರವೇಶ ಪರೀಕ್ಷೆಗಳು (Civil Services Examination, the Staff 


Selection Commission Examination, the Common Law 


Admission Test and the Joint Entrance Examination) 
ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು 


ಇಚ್ಛಿಸುವವರಿಗೆ ತರಬೇತಿ ತರಗತಿಗಳನ್ನು ಮತ್ತು ವೃತ್ತಿಪರ 
ಕೋರ್ಸುಗಳನ್ನು ನಡೆಸುವ ಗುರಿಯನ್ನು ಹೊಂದಿದೆ. ಇದೀಗ 
ತಾರುಣ್ಯಾವಸ್ಥೆಯಲ್ಲರುವ ಅಕಾಡೆಮಿಯು ಹೆಚ್ಚಿನ ಸಂಖ್ಯೆಯ 
ಹೆಣ್ಣುಮಕ್ಕಳಗೆ ಸುರಕ್ಷಿತ ಭವಿಷ್ಯವನ್ನು ಖಾತರಿಪಡಿಸುವ 
ಪ್ರಾಯೋಜಕ ಕಾರ್ಯಕ್ರಮಗಳನ್ನು ಪ್ರಾರಂಭಸಲು 
ಯೋಜಸುತ್ತಿದೆ. 


ಕೆಕೆಜಎಂನ ಸಮಗ್ರ ವಿಧಾನವು ಸರಿಯಾದ ಸನ್ನಿವೇಶಗಳು 
ಸೃಷ್ಟಿಯಾದರೆ ಪ್ರತೀ ಮಗುವೂ ಕಲಅಯಬಲ್ಲುದು ಎಂಬ 
ನಂಜಕೆಯನ್ನು ಮರುಸ್ಥಾಪಿಸಿದೆ. ವಸತಿ ಸೌಕರ್ಯಗಳು ಹೆಣ್ಣು 
ಮಕ್ಕಳನ್ನು ಶಾಲೆಯತ್ತ ಆಕರ್ಷಿಸಿ. ಶಾಲೆಯಲ್ಲ ಉಳಯುವಂತೆ 
ನೆರವಾದರೆ, ಪರಿಹಾರ ಬೋಧನೆಯ ತರಗತಿಗಳು ನಿಧಾನ 
ಕಲಕೆಯ ವಿದ್ಯಾರ್ಥಿನಿಂಶುರು ಕೂಡ ಸೋಲದೆ 
ಮುಂದುವರಿಯಬಲ್ಲರು ಎಂಬುದನ್ನು ಖಾತರಿಪಡಿಸುತ್ತದೆ. 
ಅಕಾಡೆಮಿಯ ಹೆಚ್ಚುವರಿ ತರಬೇತಿ ತರಗತಿಗಳು 
ವಿದ್ಯಾರ್ಥಿನಿಯರನ್ನು ಹೊರಗಡೆಯ ಪಪಂಚಕ್ಷೆ ಸಜ್ಜುಗೊಳಸುತ್ತಿದೆ. 
ಅದೇ ವೇಳೆ, ಅವರೇ ಎಲ್ಲಾದದರೂ ತರಬೇತಿಗಳಗೆ 
ಭಾಗವಹಿಸುವುದಿದ್ದರೆ ಎದುರಿಸಬಹುದಾದ ಅಡೆತಡೆಗಳನ್ನು 
ನಿವಾರಿಸುತ್ತದೆ. ಅಂತಿಮವಾಗಿ. ವಿದ್ಯಾರ್ಥಿನಿಯರಲ್ಲ ಇಂದ್ಲಿಷ್‌ 
ಭಾಷಾ ನೈಪುಣ್ಯತೆಯನ್ನು ಬೆಳೆಸುವ ಸಂಸ್ಥೆಯ ದೂರಗಾಮಿ 
ವಿಧಾನವು ಹೋಷಕರಿಗೆ ಹೆಚ್ಚುವರಿ ಪ್ರೇರಣಿಯ ಅಂಶವಾಗಿ 
ಪರಿಣಮಿಸಿದೆ. ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಆರ್ಥಿಕ ಪರಿಸ್ಥಿತಿಯು 
ಮಿತಿಯನ್ನು ಹೇರುವ ಅಂಶವಾಗಿದೆ. ಪ್ರಾಥಮಿಕ ಶಾಲಾ ಮಟ್ಟದಲ್ಲ 
ಮಾತ್ರವಲ್ಲದೆ ಉನ್ನತ ಶಿಕ್ಷಣದ ಸಂದರ್ಭದಲ್ಲೂ ಕೆಕೆಜಎಂ ನೀಡುವ 
ಆರ್ಥಿಕ ಬೆಂಬಲ ಇಲ್ಲದಿದ್ದರೆ ಶಿಕ್ಷಣದಿಂದ ಹೊರಗೆ ಉಳಯಬೇಕಿದ್ದ 
ವಿದ್ಯಾರ್ಥಿನಿಯರು, ಶಿಕ್ಷಣವನ್ನು ಕೊನೆ ತಲುಪಿಸುವುದನ್ನು 
ಖಾತರಿಪಡಿಸುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಅಂತಿಮವಾಗಿ ಆರ್ಥಿಕ ಬೆಂಬಲದ ಹೊರತಾಗಿಯೂ ಯಾವುದೋ ಒಂದು ವಿಭಾಗಕ್ಕೆ ಶಿಕ್ಷಣವನ್ನು ಮುಂದುವರೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ 
ಎಂಬುದನ್ನು ಒಪ್ಪಿಕೊಳ್ಳಬೇಕು. ಅಂತಹ ವಿದ್ಯಾರ್ಥಿನಿಯರಿಗೆ ಶಾಲೆಯು ವೃತ್ತಿಪರ ತರಬೇತಿಯನ್ನು ಒದಗಿಸಿ ಅವರ ಮನೆಯ ನಿರ್ಬಂಧಗಳ 
ಆಚೆಗೆ ಆರ್ಥಿಕವಾಗಿ ಪ್ರತಂತ್ರರಾಗುವುದಕ್ಕೆ ಸಹಾಯ ಮಾಡುತ್ತದೆ. ಠ ನಿಲುವು. ಕಠಕೆ ಎ೦ದರೆ ಉನ್ನತ ಪದವಿಗಳನ್ನು ಪಡೆಯುವ ಶಿಕ್ಷಣ ಮಾತ್ರ 
ಅಲ್ಲ ಎ೦ಬ ಭಾವನೆಯನ್ನು ಒತ್ತಿ ಹೇಳುತ್ತದೆ. ಪ್ರತೀ ವಿದ್ಯಾರ್ಥಿನಿಯು ಒಂದಲ್ಲಾ ಒ೦ದು ಕೌಶಲವನ್ನು ಪಡೆಯುವುದಕ್ಕೆ ಸಹಾಯ ಮಾಡುವುದರ 
ಮೂಲಕ ಕೆಕೆಜಿಎಂ ಸಂಸ್ಥೆಯು ಪ್ರತಿಯೊಬ್ಬರು ಒಂದು ಉಜ್ಬಲ ಭವಿಷ್ಯ ಪಡೆಯುವಂತೆ ಸಿದ್ದಗೊಳಸುತ್ತಿದೆ. 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


i United Nations International Children’s Emergency Fund (UNICEF), All Children in School by 2015: Global Initiative on Out-of-School Children. 
UNESCO Institute for Statistics, New Delhi, 2014 

I ASER 2018, Annual Status of Education Report (Rural): ‘Young Children’, ASER Centre, 2020 

ii The Print, Muslim girls less likely to drop out of school than boys at higher education level, 22 October 2018 


ಸೃಜತಾ ಚಕ್ರವರ್ತಿ ಅವರು ಆ್ಯನ್‌ ಫೌಂಡೇಷನ್‌ನಲ್ಪ ಪ್ರಯಂಸೇವಕರಾಗಿದ್ದು, ಆನ್‌ಲೈನ್‌ ಮೂಲಕ ಹೆಣ್ಣು ಮಕ್ಷಳಗೆ 
ಇಂದ್ದಿಷ್‌ ಭಾಷೆಯನ್ನು ಕಅಸುತ್ತಿದ್ದಾರೆ. ಸದ್ಯ ಅವರು ಗಾರ್ಟ್‌ನರ್‌ನಲ್ಲ ಹಿರಿಯ ಸಂಶೋಧನಾ ಪರಿಣಿತರಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಠ ಮಿಂಚಂಚೆಯ ಮೂಲಕ ಸಂಪರ್ಕಿಸಬಹುದು: srijitac@ gmail.com 


ಅನುವಾದ: ದೇವಿಕ ಧರ್ಮಿಷ್ಟೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


108 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


